ay 


' ಸದಸ್ಯರ ಹೆಸರು 


ಕರ್ನಾಟಕ ವಿಧಾನ ಪರಿಷತ್ತು 


[c] 


ಶ್ರೀ ಬಿ.ಜಿ. ಪಾಟೀಲ್‌ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 


ಚುಕ್ಕೆ ರಹಿತ ಪಶ್ನೆ ಸಂಖ್ಯೆ 1095 
ಉತ್ತರ ದಿನಾಂಕ 12.03.2021 
ಕ್ರಸಂ. ಪಶ್ನೆ - ಉತ್ತರ 
ಈ) ಕಲಬುರಗಿ ಮತ್ತು "ಯಾದಗಿರಿ ಜಿಲ್ಲೆಯನ್ನು | ಯಾದಗಿರಿ ಜಿಲ್ಲೆಯು Aತpirational Distriots ಅಡಿಯಲ್ಲಿ 
ಜಲಧಾರೆ ಯೋಜನೆಗೆ ಆಯ್ಕೆ | ಬರುವುದರಿಂದ ಜಲಧಾರೆ ಯೋಜನೆಯಡಿ ಸದರಿ ಜಿಲ್ಲೆಯ 
ಮಾಡಲಾಗಿದೆಯೇ; ಎಲ್ಲಾ ಜನವಸತಿಗಳಿಗೆ ಕುಡಿಯುವ ನೀರನ್ನು ಒದಗಿಸಲು 
ಯೋಜಿಸಿದ್ದು, ಪಿ.ಎಸ್‌.ಆರ್‌. ತಯಾರಿಕಾ ಹಂತದಲ್ಲಿರುತ್ತದೆ. 
ಜಲಮೂಲದ ಸುಸ್ಥಿರತೆ ಹಾಗೂ ಅನುದಾನದ ಲಭ್ಯತೆಯನ್ನು 
ಆಧರಿಸಿ ಪಿ.ಎಸ್‌.ಆರ್‌.ಗೆ ಆಡಳಿತಾತ್ಮಕ ಅನುಮೋದನೆ ದೊರೆತ 
ಕೂಡಲೇ ಕೆ.ಟಿ.ಏ.ಪಿ ನಿಯಮಾನುಸಾರ ಟೆಂಡರ್‌ ಕರೆದು 
ಕಾಮಗಾರಿಯನ್ನು ಕೈಗೊಂಡು ಜಿಲ್ಲೆಯ ಎಲ್ಲಾ ಗ್ರಾಮೀಣ 
ಪ್ರದೇಶಗಳಿಗೆ ಶುದ್ಧ ಕುಡಿಯುವ ನೀರನ್ನು ಒದಗಿಸಲು 
ಕ್ರಮವಹಿಸಲಾಗುವುದು: 
ಈ ಜಲಧಾರೆ ಯೋಜನೆಯ" ವ್ಯಾಪ್ತಿಗೊಳಪಡಿಸಲು | * ಎಲ್ಲಾ ಗ್ರಾಮೀಣ ಜನವಸತಿಗಳಿಗೆ ಸುಸ್ಥಿರ ಮೇಲ್ಮೈ 


ಇರುವ ಮಾನದಂಡಗಳೇನು; 
ಈ ಯೋಜನೆಯ ಅನುಷ್ಠಾನಕ್ಕೆ 
ನಿಗಧಿಪಡಿಸಿದ ಅನುದಾನ ಎಷ್ಟು ಇದರಲ್ಲಿ 
ಯಾವ ಯಾವ ಕಾಮಗಾರಿಗಳನ್ನು 
ಕೈಗೊಳ್ಳಬಹುದಾಗಿದೆ? (ವಿವರ ನೀಡುವುದು) 


ಸರ್ಕಾರ 


ಜಲಸಂಪನ್ಮೂಲಗಳಾದ ನದಿ ಹಾಗೂ ಮ 
ನೀರನ್ನು ಪಡೆದು ಶುದ್ಧೀಕರಿಸಿ ತಲಾ 55 ಲೀಟರ್‌ನಂತೆ 
ಶುದ್ಧ "ಹಡಿಯುವ ನೀರನ್ನು ಒದಗಿಸುವುದು ಜಲಧಾರೆ 
ಯೋಜನೆಯ ರೂಪ- ರೇಷೆಯಾಗಿರುತ್ತದೆ. 


* ಜಲಧಾರೆ ಯೋಜನೆಯನ್ನು 2013- 14ನೇ ಸಾಲಿನ 
ಆಯವ್ಯಯ ಭಾಷಣದಲ್ಲಿ ಘೋಷಿಸಲಾಗಿದೆ ಹಾಗೂ ಇದಕ್ಕೆ 
| ಸಂಪುಟ ಮತ್ತು ಹಣಕಾಸು ಇಲಾಖೆಯಿಂದ ಒಪಿಗೆ 
- ನೀಡಲಾಗಿದ್ದು, ಯೋಜನೆಯ ಅನುಷ್ಠಾನಕ್ಕೆ ಸರ್ಕಾರವು 
ರೂ.53.00ಕೋಟಿಗಳ ಅನುದಾನವನ್ನು ನಿಗಧಿಪಡಿಸಿದೆ. 

* ಸದರಿ ಯೋಜನೆಯಡಿ ಗ್ರಾಮೀಣ ಪ್ರದೇಶಗಳಿಗೆ ಬಹುಗ್ರಾಮ 
ಕುಡಿಯುವ ನೀರು ಸರಬರಾಜು ಯೋಜನೆಯ ಮುಖೇನ 
ಶುದ್ಧ ಕುಡಿಯುವ ನೀರನ್ನು ಒದಗಿಸಲು ಉದ್ದೇಶಿಸಲಾಗಿದೆ. 


* ಜಲಧಾರೆ ಯೋಜನೆಯಡಿ: ಮೊದಲನೆ ಹಂತವಾಗಿ 
ವಿಜಯಪುರ, ಧಾರವಾಡ, ರಾಯಚೂರು ಜಿಲ್ಲೆಗಳಲ್ಲಿ 
ಹಾಗೂ ಮಂಡ್ಯ ಜಿಲ್ಲೆಯ 3 ತಾಲ್ಲೂಕುಗಳಲ್ಲಿ 
(ಪಾಂಡವಪುರ, ನಾಗಮಂಗಲ ಮತ್ತು ಕೆ.ಆರ್‌.ಪೇಟೆ) 
ಅನುಷ್ಠಾನ ಮಾಡಲು ಪರಿಗಣಿಸಲಾಗಿದೆ. 

ಸಂ:ಗ್ರಾರುನಾಷನೈಇ 75 ಗಾನೀಸ4)202 
Bp d p 
೨ ಈಶ್ವರಪ್ಪ) 
Ka ಗಾಮೀಣಾಭಿವುದಿ ಮ್ಹತ್ತು.ಫುಂಚಾಯತ್‌ ರಾಜ್‌ ಸಚಿವರು 
ಸ್ಯುಃ ಈಶ್ವರಪ್ಪ 
TA ವೃದ್ಧಿ ನತ್ತು 


9 ಳ್‌ 


ಯೆಶ್‌ ಥ 


